ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1272 (1475) 
ಸದಸ್ಯರ ಹೆಸರು ಶಶೀಲ್‌ ಜ.ಸಮೋಶಿ ಶಿಕ್ಷಕರ ಕ್ಲೇತು | 
ಉತ್ತರಿಸುವ ದಿನಾಂಕ 10-03-2022 
ಉತ್ತರಿಸುವ ಸಚಿವರು ಮಾನ್ಯ ಜಲಸಂಪನ್ಮೂಲ ಸಚಿವರು 
3 ಪ ಬತ 
ಅ | ಜಲಸಂಪನ್ಮೂಲ ಇಲಾಖೆಯಲ್ಲಿ ಪ್ರಸ್ತುತ 501-| ಜಎಸಂಪನೂವ ಇಲಾಬಿಯಕ್ನ್‌ ಎ ವೃಂದ 
22 ನೇ ಸಾಲಿನಲ್ಲಿ ಆಯಾ ಗುಂಪಿನ ಗ್ರೂಪ್‌- | ಮುಂಬಡ್ತಿಯನ್ನು ನೀಡಿರುವುದಿಲ್ಲ. 


ಎಬಿಸಿ ಮತ್ತು ಡಿ ಸಿಬ್ಬಂದಿಗಳಿಗೆ ನೀಡಿರುವ 
| ಮುಂಬಡಿಗಳು ಎಷ್ಟು ; 


ಲೋಕೋಪಯೋಗಿ ಇಲಾಖೆಯಿಂದ ಜಲಸಂಪನ್ಮೂಲ 
ಇಲಾಖೆಗೆ ಶಾಶ್ವತವಾಗಿ ವಿಲೀನ ಹೊಂದಿದ ವಿವಿಧ 
ವೃಂದದ ಅಧಿಕಾರಿ/ನೌಕರರುಗಳಿಗೆ ಜಲಸಂಪನ್ಮೂಲ 
ಇಲಾಖೆಯಲ್ಲಿ ಖಾಲಿ ಇದ್ದ ಹುದ್ಮೆಗಳಿಗೆ ವಿಯಮ- 
32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ನೇಮಿಸಲಾಗಿದೆ. 


ಜಲಸಂಪನೂಲ ಇಲಾಖೆಯಲ್ಲಿ 202122 ನೇ 
ಸಾಲಿನಲ್ಲಿ ಗ್ರೂಪ್‌ ಎ.ಬಿ.ಸಿ ಮತ್ತು ಡಿ ವೃಂದಗೆಳಿಗೆ 
ನೀಡಿರುವ ಮುಂಬಡ್ತಿಗಳ ವಿವರ - 


ಆ | ಅವುಗಳಲ್ಲಿ ಕಲ್ಯಾಣ ಕರ್ನಾಟಕ 375 ತವರ 
ಮೀೀಸಲಾತಿಯಂತೆ ಎಷ್ಟು ಮುಂಬಡ್ತಿಗಳನ್ನು 
ನೀಡಲಾಗಿದೆ; ಖಾಲಿ ಇರುವ ಹುದ್ಮೆಗಳು ಎಷ್ಟು ; 
ಈ ಮುಂಬಡ್ತಿಗಳನ್ನು ನೀಡುವ ಕಮ ಯಾವ 
ಹಂತದಲ್ಲಿದೆ 7 (ವಿವರವಾದ ಮಾಹಿತಿ 
ನೀಡುವುದು) 


ಕಲ್ಯಾಣ ಕರ್ನಾಟಕ 371 1) ಕಲಂ ಮೀಸಲಾತಿಯಂತೆ 


ಈ ಕೆಳಕಂಡಂತೆ ಮುಂಬಡ್ತಿಗಳನ್ನು 
ನೀಡಲಾಗಿರುತ್ತದೆ. 

ಗ್ರೂಪ್‌ - |] ಗ್ರೂಪ್‌ - | ಗ್ರೂಪ್‌ - ಗನ್‌ -| 

ಐ ಬಿ ಸಿ ಡಿ _ 

78 0 0 0 

ಖಾಲಿ ಇರುವ ಹುದ್ಮೆಗಳ ವಿವರ 

ಗ್ರೊಪಹ್‌ | ಗ್ರೂಪ್‌ | ಗ್ರೂಪ್‌ | ಗ್ರೂಪ್‌ 

-ಐ -ಬಿ -ಸ್ಲಿ -ಡಿ 

09 131 390 38 


ಲೋಕೋಪಯೋಗಿ ಇಲಾಖೆಯಿಂದ ಜಲಸಂಪನ್ಮೂಲ 
ಇಲಾಖೆಯು ಪ್ರತ್ಯೇಕಗೊಂಡಿದ್ದ ಜಲಸಂಪನ್ಮೂಲ 
ಇಲಾಖೆಗೆ ಶಾಶ್ವತವಾಗಿ ವಿಲೀನಗೊಂಡ 
ಅಧಿಕಾರಿ/ನೌಕರರುಗಳ ತಾತ್ಕಾಲಿಕ ಜೇಷ್ಟತಾ 
ಪಟ್ಟಿಯ ಅನುಸಾರ ಕೆಲವು ವೃಂದಗಳಿಗೆ 'ನಿಯಮ- 
32ರಡಿ ಮುಂಬಡ್ತಿ ನೀಡಲಾಗಿದ್ದ ಅಂತಿಮ 
ಜೇಪ್ಟತಾ ಪಟ್ಟೆ ಪ್ರಕಟಗೊಂಡ ನಂತರ ಸ್ಥಾನಪನ್ನಾ 
ಮುಂಬಡ್ತಿ ನೀಡಲು ಪರಿಶೀಲಿಸಲಾಗುವುದು. J 


ಸಂಖ್ಯೆ: ಜಸ೦ಇ 91 ಸೇಣಇಸಿ 2022 


) 
(3 
(ಗೋವಿಂದ ಸಂರೆಜೋಲು 
ಜಲಸಂಪನ್ಕೊಲ ಸಚಿವರು 


